ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 103 


1. 
2: ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌ ಕೆ ರಾಥೋಡ್‌ 
3. ಉತ್ತರಿಸಬೇಕಾದ ದಿನಾಂಕ : 01.02.2021 
4. ಉತ್ತರಿಸುವ ಸಚಿವರು : ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು. 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ ರಾಜ್ಯದಲ್ಲಿರುವ ಒಟ್ಟು ಸಕ್ಕರೆ] ರಾಜ್ಯದಲ್ಲಿ ಒಟ್ಟು 87 ನೋಂದಾಯಿತ ಸಕ್ಕರೆ ಕಾರ್ಬಾನೆಗಳಿದ್ದು, ಇವುಗಳ 
ಕಾರ್ಬಾನೆಗಳೆಷ್ಟು; ಇದರಲ್ಲಿ | ಪೈಕಿ 64 ಸಕ್ಕರೆ ಕಾರ್ಬಾನೆಗಳು ಕಾರ್ಯನಿರತವಾಗಿವೆ. ವಲಯವಾರು ಸಕ್ಕರೆ 
ಸರ್ಕಾರಿ, ಖಾಸಗಿ ಮಾಲೀಕತ್ವದ | ಕಾರ್ಬಾನೆಗಳ ವಿವರ ಈ ಕಳಕಂಡಂತಿದೆ. 
ಕಾರ್ಬಾನೆಗಳ ವಿವರ ನೀಡುವುದು; ([ತ್ರ-ಸಂ. ವಲಯ [ಕಾರ್ಯನಿರತ [ಸ್ಥಗಿತ 1 ಸಮಾಪನ ಒಟ್ಟು 
1 ಸಾರ್ವಜನಿಕ - 02 - 02 
ವಲಯ 
2 ಜಂಟಿ ವಲಯ . - - 01 01 
ಸಹಕಾರಿ ವಲಯ 12 04 05 21 
4 ಸಹಕಾರಿ ವಲಯ 08 - - 08 
(ಗುತ್ತಿಗೆ) 
5 ಖಾಸಗಿ ವಲಯ 44 11 - 55 
ಒಟ್ಟು 64 17 06 87 
ಆ ಸಕ್ಕರೆ ಕಾರ್ಲಾನೆಗಳಿಂದ 2019-20ನೇ ಸಾಲಿನಲ್ಲಿ ರಾಜ್ಯದ ಸಕ್ಕರೆ ಕಾರ್ಯಾನೆಗಳು 15,90,757 ಮೆ.ಟನ್‌ 
ಮೊಲ್ಯಾಸಿಸ್‌ ಹಾಗೂ . ವಿದ್ಯುತ್‌ | ಗಳಷ್ಟು ಮೊಲ್ಯಾಸಿಸ್‌ (ಕಾಕಂಬಿ) ಉತ್ಪಾದಿಸಿರುತ್ತವೆ. ವಿವರಗಳನ್ನು 
ಐಪ್ಟು ಪ್ರಮಾಣದಲ್ಲಿ | ಅನುಬಂಧ-1 ರಲ್ಲಿ ಒದಗಿಸಿದೆ. 
ಉತ್ಸಾದಿಸಲಾಗುತ್ತಿದೆ; (ವಿವರ ರಾಜ್ಯದ 53 ಸಕ್ಕರೆ ಕಾರ್ಯಾನೆಗಳಲ್ಲಿ ಸಹ ವಿದ್ಯುತ್‌ ಘಟಕಗಳನ್ನು 
ನೀಡುವುದು) ಹೊಂಲದಿದ್ದು, ಇವರು 1516.22 ಮೆ.ವ್ಯಾಟ್‌ ವಿದ್ಯುತ್‌ ಉತ್ಪಾ ದಿಸುವ ಸಾಮರ್ಥ್ಯ 
ಹೊಂದಿರುತ್ತವೆ. ವಿವರಗಳನ್ನು ಅನು ಬಂಧೆ-2 ರಲ್ಲಿ ಒದಗಿಸಿದೆ. 
ಇ ಸಕ್ಕರೆ ಕಾರಾನೆಗಳಿಂದ ಕಾರಾನೆಗಳು ಅರೆಯುವ ಪ್ರತಿ ಮಟನ್‌ ಕಬ್ಬು ನುರಿಸುವಿಕೆಯಿಂದ 
ಬರುತ್ತಿರುವ ಆದಾಯ ಎಷ್ಟು? | ರಾಜ್ಯ ಸರ್ಕಾರಕ್ಕೆ ರೂ.128.90 ಗಳಷ್ಟು ಆದಾಯ ತೆರಿಗೆ ರೂಪದಲ್ಲಿ ಬರುತ್ತದೆ. 
(ವಿವರ ನೀಡುವುದು) ವಿವರಗಳನ್ನು ಅನುಬ೦ಧ-3 ರಲ್ಲಿ ಒದಗಿಸಿದೆ. 


2019-20ನೇ ಸಾಲಿನಲ್ಲಿ ರಾಜ್ಯದ ಸಕ್ಕರೆ ಕಾರ್ಬಾನೆಗಳು 35345 ಲಕ್ಷ 
ಮೆ.ಟನ್‌ಗಳಷ್ಟು ಕಬ್ಬು ನುರಿಸಿದ್ದು, ಪ್ರತಿ ಮೆ.ಟನ್‌ಗೆ ರೂ.128.90 ಗಳಂತೆ 
ಒಟ್ಟು ರೂ.455.60 ಕೋಟಿಗಳಪ್ಟು ಸರಕು ಮತ್ತು ಸೇವಾ ತೆರಿಗೆ (651 ಮೂಲಕ 
ಆದಾಯ ಬಂದಿದೆ. ಈ ಆದಾಯವು ಪ್ರತಿ ವರ್ಷ ಅರೆಯುವ ಕಬ್ಬ ಓನ ಪ್ರಮಾಣದ 


"| ಮೇಲೆ ಅವಲಂಬಿತವಾಗಿರುತ್ತದೆ. 


ಇದಲ್ಲದೆ, ಮೊಲ್ಯಾಸಿಸ್‌ವಿಂದ ಎಥನಾಲ್‌, ಮದ್ಯಸಾರ ಹಾಗೂ ಇತ್ಯಾದಿ 
ಉಪ-ಉತ್ಸನ್ನಗಳನ್ನು ಉತ್ಪಾದಿಸಲಾಗುತ್ತಿದ್ದು, ಅದರಂತೆ ಪ್ರೆಸ್‌ಮಡ್‌ ಜೈವಿಕ 


ಗೊಬ್ಬರಗಳನ್ನು. ತಯಾರಿಸಲಾಗುತ್ತಿದೆ. ಬಗಾಸ್‌ನಿಂದ ಉತ್ಪಾದನೆಯಾಗುವ 


ವಿದ್ಯುತ್‌ನ್ನು ಸಕ್ಕರೆ ಕಾರ್ಬಾನೆಗಳ ಚಾಲನೆಗಾಗಿ ಬಳಸಲಾಗುತ್ತದೆ ಹಾಗೂ 
ಹೆಚ್ಚುವರಿ ವಿದ್ಯುತ್‌ನ್ನು ಮಾರಾಟ ಮಾಡಲಾಗುತ್ತದೆ. 

ವಿದ್ಯುತ್‌ ಬಳಕೆಯು ಆಯಾ ಕಾರ್ಬಾನೆಗಳ ತಾಂತ್ರಿಕ ಸಾಮರ್ಥ್ಯ, ಕಬ್ಬು 
ಮುರಿಸುವ ಅವಧಿ, ಪ್ರಮಾಣ ಹಾಗೂ ಕಾರ್ಬಾನೆಯ ಅಳವಡಿಸಿಕೊಂಡಿರುವ 
ಯಂತ್ರೋಪಕರಣಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ಧರಿಂದ ಸಕ್ಕರೆ 
ಕಾರಾನೆಯಿಂದ ಉತ್ಪಾದಿಸಲಾಗುವ ಸಕ್ಕರೆ, ಕಾಕಂಬಿ, ಸಿಪ್ಪೆ' ಮತ್ತು ಪ್ರೆಸ್‌ 
ಮಡ್‌ಗಳನ್ನು ಪರಿಗಣಿಸಿ ರಾಜ್ಯಕೆ, ತೆರಿಗೆ ರೂಪದಲ್ಲಿ ಸಕ್ಕರೆ ಕಾರ್ಯಾನೆಗಳಿಂದ 
ಬರುವ ಆದಾಯವನ್ನು ಲೆಕ್ಕ ಹಾಕಲಾಗಿದೆ 


ಸ೦ಖ್ಯೆ: ಸಿಐ 30 ಸಿಓಎಫ್‌ 2021 


ವ ದ 


ಪೌರಾಡಳಿತ Wg ಸಕ್ಕರೆ ವರು. 


» 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ 


ಹೊಂದಿದವರು) ಇವರ ಚುಕ್ಕೆ ರುರುತಿಲ್ಲದ ಪ್ರಶ್ನೆ ಸಂಖ್ಯೆ103 ಕ್ಥೆ ಅನುಬಂಥ-1 


ರಾಜ್ಯದಲ್ಲಿರುವ ಕಾರ್ಯನಿರತ ಸಕ್ಕರೆ ಕಾರ್ಬಾನೆಗಳು ಉತ್ಪಾದಿಸಿರುವ ಕಾಕಂಬಿ ಪಮಾಣದ ವಿವರ 


ಧಾಕರಟ ಉತ್ಪಾದನೆ 


ಬೆಳಗಾವಿ ಜಿಲ್ಲೆ 


ಕ. 
3 ಕಾರ್ನಾನೆಗಳ ಹೆಸರು ಮತ್ತು ವಿಳಾಸ (ಮೆ.ಟನ್‌ಗಳಿಲ್ಲ) 
§ ಚಿಳಗಾವಿ ಜಲ್ಲೆ 
1 ಅಥಣಿ ಶುಗರ್‌ ಲಿ. ವಿಷ್ಣು ಅಣ್ಣಾನಗರ, ಅಥಣಿ ತಾಲ್ಲೂಕು, 31856 
ಬೆಳಗಾವಿ ಜಿಲ್ಲೆ 
2 ಲೈಲಾ ಶುಗರ್ಸ್‌, ಕುಪ್ಪಟಿಗಿರಿ, ಖಾನಾಮರ ತಾಲ್ಲೂಕು, 9344 
ಬೆಳಗಾವಿ ಜಿಲ್ಲೆ 
(ಭಾಗ್ಯಲಕ್ಸಿ ಸಹಕಾರಿ ಸಕ್ಕರೆ ಕಾರಾನೆಂಯು ಗುತ್ತಿಗೆದಾರರು) 
3 ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಸರೆ ಕಾರ್ಬಾನೆ 38580 
ನಿ, ಚಿಕ್ಕೋಡಿ ತಾ॥, ಬೆಳಗಾವಿ ಜಿಲ್ಲೆ 
47 ಇವ ಪ್ಯಾರಿ ಆಂಡಿಯಾ) ಲ. ಖಾನ್‌ಪೇಟೆ, ರಾಮದುರ್ಗ 22466 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
(ಧನಲಕ್ಕಿ ಷಹಕಾರಿ ಸಕ್ಕರೆ ಕಾರಾನೆಯ ಗುತ್ತಿಗೆದಾರರು) 
5 ಘಟಪ್ರಭಾ ಸಹಕಾರಿ ಸಕ್ಕರೆಕಾರ್ಸಾನೆ ನಿ, ಸಂಗನಕೇರಿ, 95997 
"ಗೋಕಾಕ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ K . 
6 ಗೋಕಾಕ್‌ ಶುಗರ್ಸ್‌, ಕೊಳವಿ, ಗೋಕಾಕ್‌ ತಾಲ್ಲೂಕು, 18139 
ಬೆಳಗಾವಿ ಜಿಲ್ಲೆ ' 
7] ಹಾಲಸಿದ್ದನಾಥ ಸಹಕಾರಿ ಸಕ್ಕರೆಕಾರ್ಬಾನೆ ನಿ, ನಿಪ್ಪಾಣಿ, 15005 
, | ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ' 
8 ಹಿರಣ್ಯಕೇಶಿ ಸಹಾರ ಸಕ್ಕರೆಕಾರ್ಯಾನೆ ನಿ., ಸಂಕೇಶ್ವರ, 20000 
ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
9 |ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಅಥಣಿ ತಾಲ್ಲೂಕು, 14787 
ಹಳಿಯಾಳ, ಅಥಣಿ ತಾಲ್ಲೂಕು,ಬೆಳಗಾವಿ ಜಿಲ್ಲೆ 
77 ಮಲಪ್ರಭಾ ಸಹಾರ ಸಕ್ಕರೆ ಕಾರ್ಪಾನೆ ನಿ. ಎಂಸ್‌ ಹುಬ್ಳಿ. 333 
ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
7 ನಾ ಪಸಕ ಈ ಚೈನಾಮರ ತಕ್ಕೋ ತಾಲ್ಲೂಕಾ, T0277 
ಬೆಳಗಾವಿ ಜಿಲ್ಲೆ 
12 ; ರೇಣುಕಾ ಶುಗರ್ಸ್‌, (ರಾಯಬಾಗ್‌ ಸಹಕಾರಿ ಸಕ್ಕರೆ 8710 
ಕಾರ್ಬಾನೆಯ ಗುತ್ತಿಗೆದಾರರು), ಮೇಕಳಿ, ರಾಯಬಾಗ್‌ 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
EE ರೇಣುಕಾ ಶುಗರ್ಸ್‌, ಬುರ್ಲಟ್ಟಿ, ಅಥಣಿ ತಾಲ್ಲೂಕು, 17817 
ಬೆಳಗಾವಿ ಜಿಲ್ಲೆ 
14 | ರೇಂಖಕಾ ಶುಗರ್ಸ್‌, ಮನೋಳಿ, ಸವದತ್ತಿ ತಾಲ್ಲೂಕು, 34433 


-2- 


ಸತೀಶ್‌ ಶುಗರ್‌ ಲಿ, ನನಾ ಗೋಕಾಕ್‌ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ. 


43300 


ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 


ಗ ಕರಸತ್ಸ ಪಗತ ವರ್ಣ ಪ ಸಾಗ್‌ವಾಡ್‌,  ಅಧಡೆ 1337 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ 

7 ಸಾಾಮಾತ್ವರ ಸಹಾರ ಸರೆ ಕಾರಾನ ನಿ, ನದ್ಮೆಸಮೆದ್ರೆ, 538 
ಬೈಲಹೊಂಗಲ ತಾಲ್ಲೂಕು, .ಬೆಳಗಾವಿ ಜಿಲ್ಲೆ 

ಗ 'ಶವಶಾ ಶುಗರ್ಸ್‌ ಈ. ಸೌಂದತ್ತಿ, ರಾಯೆಬಾಗ್‌ ತಾಲ್ಲೂಕು, 45350 
ಬೆಳಗಾವಿ ಜಿಲ್ಲೆ 

1 | ಉದಾರ್‌ ಶುಗರ್ಸ್‌ ಲಿ, ಉಗಾರ್‌ಖುರ್ದ್‌, ಅಥಣಿ ತಾಲ್ಲೂಕು, 57263 
ಬೆಳಗಾವಿ ಜಿಲ್ಲೆ 

7 'ಪಕಡಾತೃರ ಪವರ್‌ ಪ್ರಾಜೆಕ್ಟ್‌ ಲಿ. ಬೇಡ್ಮಿಹಾಳ್‌, ಚಿಕ್ಕೋಡಿ 33760 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

21 ವಿಶ್ವರಾಜ್‌ ಶುಗರ್ಸ್‌ ಇಂಡಸ್ಟ್ರೀಸ್‌ ಲಿ., ಬೆಲ್ಲದ ಬಾಗೇವಾಡಿ, 29550 
ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 

22 | ಸೌಭಾಗ್ಯಲಕ್ಸ್ಮಿ ಶುಗರ್ಸ್‌,, ಹಿರೇನಂದಿ, ಗೋಕಾಕ್‌ ತಾಲ್ಲೂಕು, 8020 
ಬೆಳಗಾವಿ ಜಿಲ್ಲೆ 

7 ಗಾ ಪಾನದ ಪ್ರಶ ಹುಡಿ ಗ್ರಾಮ, ಬೆಳಗಾವಿ 18325 
ತಾಲ್ಲೂಕು & ಜಿಲ್ಲೆ 

24 | ಹರ್ಷ ಶುಗರ್‌, ಸೌದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 19003 
ಬಾಗಲಕೋಟಿ ಜಲ್ಲೆ 

7 ಪಳನಿ ಪಾಗರ್ನ ಲ, ಬಡಗಂಡಿ, ಬೀಳಗಿ ತಾಲ್ಲೂಕು, 42655 
ಬಾಗಲಕೋಟೆ ಜಿಲ್ಲೆ 

ಇರ್‌ ಪನ್ನ ಪ ಪಾಡನ್ನು ನಧನ ತಾಲ್ಲೂಕಾ, 71466 
ಬಾಗಲಕೋಟೆ ಜಿಲ್ಲೆ 

37 ಗೋದಾವರಿ ಶುಗರ್ಸ್‌ ಲಿ, ಸಮೀರವಾಡಿ, ಮುಯೋಳ್‌ 29972 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

281 ಇಂಡಿಯನ್‌ ಕೇನ್‌ ಪವರ್‌ ಲಿ, ಉತ್ತೂರ್‌, ಮುಧೋಳ್‌ 47968 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

29 [ಜಮಖಂಡಿ ಶುಗರ್ಸ್‌ ಲಿ, ಹಿರೇಪಡಸಲಗಿ, ಜಮಖಂಡಿ 7575 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

30 | ನಿರಾಣಿ ಶುಗರ್ಸ್‌ ಲಿ, ಮಾಧ ಬಾಗಲಕೋಟೆ ಜಿಲ್ಲೆ. 31649 

77 ಪ್ರಧಾಶಾಣೇಶ್ವರ 'ಪಗರ್ಸ್‌ `ಈ ಸಿದ್ಧಾಪುರ, '`'ಜಮಖಬಂಡಿ 5477 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ | 

77 ತೃತರ  ಸಸಕಾನಿ, `ರನ್ನಾನಗರ, 'ಮುಧೋಳ ತಾಲ್ಲೂಕು, 15145 
ಬಾಗಲಕೋಟೆ ಜಿಲ್ಲೆ 

33 | ಇ.ಐ.ಡಿ. ಪ್ಯಾರಿ (ಇಂಡಿಯಾ) ಲಿ., ನಾಗರಾಳ, ನಾಯಿನೇಗಿಲಿ, 24185 
ಬಾಗಲಕೋಟೆ ತಾಲ್ಲೂಕು ಮತ್ತು ಜಿಲ್ಲೆ 

77|ಕ್ರೀ ಸಾಯಿ ಪ್ರಿಯಾ ಶುಗರ್ಸ್‌ ಲೆ, 'ಹಿಷ್ಟೆರಗಿ- “ವ್ಯಾಣಾರು. 41768 


ತತ್ತಿ 


35 


ಎಂ.ಆರ್‌.ಎನ್‌ ಕೇನ್‌ ಪವರ್‌ ಲಿ, ಕಲ್ಲಾಪುರ (ಎಸ್‌.ಕೆ) 
ಬಾಗಲಕೋಟೆ ಜಿಲ್ಲೆ. ‘ ಸ 


18600 


ಪಜಯಪುಕ ಇಲ್ಲೆ 


3ರ 


ಇಂಡಿಯನ್‌ ಶುಗರ್‌ ಮ್ಯಾಮುಫ್ಯಾಕ್ಸರಿಂಗ್‌ ಕಂಪನಿ ಪೆ 
ಹಾವಿನಾಳ, ಇಂಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 


37 


ಜಮಖಂಡಿ ಶುಗರ್ಸ್‌ ಲಿ, (ಘಟಿಕ-2) ನಾದ್‌ ಕೆಡಿ, ಇಂಡಿ 
ತಾಲ್ಲೂಕು, ವಿಜಯಪುರ ಜಿಲ್ಲೆ 


38 


ನಂದ ಸಹಕಾರಿ ಸಕ್ಕರೆ ಕಾರ್ಜಾನೆ ನ್ನು ಕೃಷ್ಣಾನಗರ. 
ವಿಜಯಹರ ತಾಲ್ಲೂಕು ಮತ್ತು ಜಿಲ್ಲೆ 


ಕೆ.ಪಿ.ಆರ್‌. ಶುಗರ್‌ ಮಿಲ್‌ ಪ್ರೈ ಲಿ, ಅಲಮೇಲು ಗ್ರಾಮ, 
ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 


38731 


40 


ಮನಾಲಿ ಶುಗರ್ಸ್‌ ಲಿ, ಮಲಘಫಾನ್‌, ಸಿಂಧಗಿ ತಾಲ್ಲೂಕು, 


"| ವಿಜಯಪುರ ಜಿಲ್ಲೆ 


7493 


41 


ಶ್ರೀ ಬಸವೇಶ್ವರ ಶುಗರ್ಸ್‌ ಲಿ, ಕಾರಜೋಭ್‌, 
ಬಸವನಬಾಗೇವಾಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 


24030 


42 


ಶ್ರೀ ಬಾಲಾಜಿ ಶುಗರ್ಸ್‌ ೩ *ಪುಕಲ್‌ ಪ್ರೈ. `ಈ `ಯರಗಲ್‌, 
ಮುದ್ದೇಬಿಹಾಳ್‌ ತಾ॥, ವಿಜಯಪುರ ಜಿಲ್ಲೆ 


26100 


43 


ಶ್ರೀ ಭೀಮಾಶಂಕರ ಸಸಕಾ ನಿ, ಮರಗೂರು,ಇಂಡಿ ತಾಲ್ಲೂಕು, 
ವಿಜಯಪುರ ಜಿಲ್ಲೆ a 


14000 


ಉತ್ತರ ಕನ್ನಡ ಇಲ್ಲೆ 


44 


ಇ.ಐ.ಡಿ ಪ್ಯಾರಿ (ಇಂಡಿಯಾ) ಲಿ, ಹುಲ್ಮಟ್ಟಿ, ಹಳೆಂಖಾಳ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 


32050 


ದಗ ಇಕ್ಷೆ ವ 


ವಿಜಯನಗರ ಶುಗರ್ಸ್‌ ಲಿ. (ಮೃಢಗಿರಿ ಸಹಕಾರಿ ಸರೆ 
ಕಾರ್ಬಾನೆಯ ಗುತ್ತಿಗೆದಾರರು) ಗಂಗಾಪುರ, ಮುಂಡರಗಿ 
ತಾಲ್ಲೂಕು, ಗದಗ ಜಿಲ್ಲೆ 


31013 


ಹಾಪೇಕ ಕ್ಸ 


46 


ಜಿಎಂ ಶುಗರ್ಸ್‌ ಲಿ., (ಕರ್ನಾಟಿಕ ಸಹಕಾರಿ ಸಕ್ಕರೆ 
ಕಾರಾನೆಂರು ಗುತ್ತಿಗೆದಾರರು) ಸಂಗೂರು, ಹಾವೇರಿ 
ತಾಲ್ಲೂಕು ಮತ್ತು ಜಿಲ್ಲೆ 


21994 


ಜೀದರ್‌ ಜಲ್ಲೆ 


47 


ಭಾಲ್ಕೇಶ್ವರ ಶುಗರ್ಸ್‌ ಲಿ, ಭಾಜೋಳಗ, ಭಾಲ್ಕಿ ತಾಲ್ಲೂಕು, 
ಬೀದರ್‌ ಜಿಲ್ಲೆ 


14710 


48 


ಮಹಾತ್ಮಗಾಂಧಿ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. 
ಹಿಚೆಕ್‌ಮರದ್‌, ಭಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 


14257 


49 


ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಸಾನೆ ನಿ, ಇಮಾಂಮರ, 
ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ 


-4- 


50 


ಪಾವರ್‌ ಇಸಾನ್‌ ಶಕರ ಸಾರ್ಬಾನಾ ಅಿ., ಮೊಗ್ಮಾಲ್‌ ಗ್ರಾಮ, 
ನ್ಯಾಷನಲ್‌ ಹೈವೇ ನಂ.9, ಬೀದರ್‌ ತಾಲ್ಲೂಕು ಮತ್ತು 
ಜಿಲ್ಲೆ 


TS 


ಕಲಬುರಗಿ ಜಲ್ಲೆ 


51 


ವನ್‌ವನಾನರ್‌ ಹಗರ್‌ ಭೂಸನಾಹ, ಆಫಾದ ತಾಲ್ಲೂಕು, 
ಕಲಬುರಗಿ ಜಿಲ್ಲೆ A 
(ಸಹಕಾರಿ ಸಕ್ಕರೆ ಕಾರ್ಯಾನೆಯ ಗುತ್ತಿಗೆದಾರರು) 


13191 


52 


ರೇಣುಕಾ ಶುಗರ್ಸ್‌, ಹವಳಗಾ, ಅಫ್ವಲ್‌ಮರ ತಾಲ್ಲೂಕು, 
ಕಲಬುರಗಿ ಜಿಲ್ಲೆ. 


4911 


53 


ಉಗಾರ್‌ ಶುಗರ್ಸ್‌ ಲಿ, ನಾಗರಹಳ್ಳಿ, ಮಲ್ಲಿ ಘಟಿಕ ಜೇವರ್ಗಿ 
'ತಾಲ್ಲೂಕು, ಕಲಬುರಗಿ ಜಿಲ್ಲೆ ' 


11558 


ಹಾದರ ಇಲ್ಲೆ 


54 


ಕೋರ್‌ ಗ್ರೀನ್‌ ಶುಗರ್ಸ್‌ ಲಿ. ತುಮಕೂರು ಗ್ರಾಮ, 
ಶಹಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ" 


7716 


ದಾವಣಗೆರೆ ಜಲ್ಲೆ 


55 


ದಾವಣಗೆರೆ ಶುಗರ್ಸ್‌ .ಲಿ., ಕುಕ್ಕವಾಡ, ದಾವಣಗೆರೆ ತಾಲ್ಲೂಕು 
ಮತ್ತು ಜಿಲ್ಲೆ 


17208 


56 


ಶ್ಯಾಮನೂರು ಶುಗರ್ಸ್‌ ಲಿ, ದುಗ್ಗಾವತಿ, ಹರಪನಹಳ್ಳಿ 
ತಾಲ್ಲೂಕು, ದಾವಣಗೆರೆ ಜಿಲ್ಲೆ 


10524 


ಬಳಾರಿ ಜಲ್ಲೆ 
uw [xed 


57 


ಮೈಲಾರ್‌ ಶುಗರ್ಸ್‌ ಲಿ, ಬೀರಬ್ಬಿ, ಹೂವಿನಹಡಗಲಿ 
ತಾಲ್ಲೂಕು, ಬಳ್ಳಾರಿ ಜಿಲ್ಲೆ k 


23091 


ಮಂಡ್ಯ ಜಲ್ಲೆ 


58 


ಚಾಮುಂಡೇಶ್ವರಿ ಶುಗರ್ಸ್‌ ಲಿ, ಭಾರತಿ ನಗರ, ಮದ್ದೂರು 
ತಾಲ್ಲೂಕು, ಮಂಡ್ಯ ಜಿಲ್ಲೆ 


47355 


59 


ಕೋರಮಂಡಲ್‌ ಶುಗರ್ಸ್‌ (ಐಸಿಎಲ್‌ ಶುಗರ್ಸ್‌) ನಲಿ 
ಮಾಕವಳ್ಳಿ, ಕೆ.ಆರ್‌.ಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ 


40078 


60 


ಎನ್‌ ಎಸ್‌ಎಲ್‌ (ಎಸ್‌ಸಿಎಂ) ಶುಗರ್ಸ್‌ ಲಿ, ಕೊಪ್ಪ, 
ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 


30338 


ಮೈಸೂರು ಜಲ್ಲೆ 


61 


ಬನ್ನಾರಿ ಅಮ್ಮನ್‌ ಶುಗರ್ಸ್‌ ಲಿ, ಅಳಗಂಚಿ, ನಂಜನಗೂಡು 
ತಾಲ್ಲೂಕು, `ಮೈಸೂರು ಜಿಲ್ಲೆ 


4422 


ಚಾಮರಾಜನಗರ ಜಲ್ಲೆ 


62 


ಬನ್ನಾರಿ ಅಮ್ಮನ್‌ ಶುಗರ್ಸ್‌ ಲಿ, ಕುಂತೂರು, ಕೊಳ್ಳೇಗಾಲ 
ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 


66100 


ಒಟು 
ಟ 


1590757 


ಆಯುಕ್ನರು ಕಬ್ಬು ಅಬಿವೃದ್ದಿ ಹಾಗೂ 
; — ಬ ಲ” 


ಸಕ್ಕರೆ ನಿರ್ದೇಶಕರು 


: ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ 
ಹೊಂದಿದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ103 ಕ್ಕೆ ಅನುಬಂಧ-2 


ರಾಜ್ಯದಲ್ಲಿರುವ ಸಕ್ಕರೆ ಕಾರ್ಬಾನೆಗಳ ವಿದ್ಯುತ್‌ ಪ್ರಮಾಣದ ವಿವರ 


ಕ: ಪದ್ಯುಕ್‌ 

A ಕಾಭಾನೆಟೆಕ ಹೆಸರು ಮತ್ತು ವಿಳಾಸ es ವ್ಯಾಟ್‌ಗಳಲ್ಪ) 
ಬೆಳಗಾವಿ ಜಲ್ಲೆ 

1 ಅಥಣಿ ಶುಗರ್‌ ಲಿ, ವಿಷ್ಣು ಅಣ್ಣಾಸಗರ, ಅಥಣಿ ಈಾಲ್ಲೂಕು, 24.00 
ಬೆಳಗಾವಿ ಜಿಲ್ಲೆ 

2 ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಜಾನೆ —_್‌ಾ 
ನಿ, ಚಿಕ್ಕೋಡಿ ತಾ॥, ಬೆಳಗಾವಿ ಜಿಲ್ಲೆ 

ಸ ಇ.ಐ.ಡಿ ಪ್ಯಾರಿ `ಾಡಿಯಾ) ಲಿ., ಖಾನ್‌ಪೇಟೆ, ರಾಮದಮರ್ಗ 13.00 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
(ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಬಾನೆಯ ಗುತ್ತಿಗೆದಾರರು) 

4 |' ಗೋಕಾಕ್‌ ಶುಗರ್ಸ, ಕೊಳವಿ, : ಗೋಕಾಕ್‌ . ತಾಲ್ಲೂಕು, 15.00 
ಬೆಳಗಾವಿ ಜಿಲ್ಲೆ . " 

5 ಹಾಲಸಿದ್ದೆನಾಥ ಸಹಕಾರಿ ಸೆಕ್ಕರೆಕಾರಾನೆ ನಿ. ನಿಪ್ಪಾಣಿ, 15.00 
ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 

6 | ಹರಣ್ಯಕಾಶ'ಸಹಕಾರಿ"'ಸಕ್ಕರೆಕಾರ್ಬಾನೆ ನಿ. ಸಂಕೇಶ್ಯರ, 5200 
ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 

7 [ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಅಥಣಿ ತಾಲ್ಲೂಕು, 27.00 
ಹಳಿಯಾಳ, ಅಥಣಿ ತಾಲ್ಲೂಕು,ಬೆಳಗಾವಿ ಜಿಲ್ಲೆ 

8 ರೇಣುಕಾ ' ಶುಗರ್ಸ್‌, ಬುರ್ಲಟ್ಟ, ಅಥಣಿ ತಾಲ್ಲೂಕು, . 68.00 
ಬೆಳಗಾವಿ ಜಿಲ್ಲೆ 

9 |ರೇಣುಕಾ ಶುಗರ್ಸ, ಮನೋಳಿ, ಸವದತ್ತಿ ತಾಲ್ಲೂಕು, 34.00 
ಬೆಳಗಾವಿ ಜಿಲ್ಲೆ 

10 | ಸತೀಶ್‌ ಶುಗರ್ಸ್‌ ಲಿ, ಹುಣಶ್ಯಾಳ, ಗೋಕಾಕ್‌ ತಾಲ್ಲೂಕು, 31.00 
ಬೆಳಗಾವಿ ಜಿಲ್ಲೆ. 

11 ಶಿರಗುಪ್ಪಿ ಶುಗರ್‌ ವರ್ಣಿ ಈ ಕಾಗ್‌ವಾಡ್‌, ಅಥಣಿ 20.00 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ 

12 | ಶಿವಶಕ್ತಿ ಶುಗರ್ಸ್‌ ಲಿ, ಸೌಂದತ್ತಿ, ರಾಯಬಾಗ್‌ ತಾಲ್ಲೂಕು, 35.00 
ಬೆಳಗಾವಿ ಜಿಲ್ಲೆ 

13 | ಉದಾರ್‌ ಶುಗರ್ಸ್‌ ಲಿ, ಉಗಾರ್‌ಖುರ್ಬ್‌, ಅಥಣಿ' ತಾಲ್ಲೂಕು, 47.50 
ಬೆಳಗಾವಿ ಜಿಲ್ಲೆ 

7 ನಕಾಕ್ಸರ ಪವರ್‌ ಪ್ರಾಡನ್ಸ ಪಾ ಪಾಕ್ಯಹಾನ್‌ ಕ್ಯಾತ 735 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

15 | ವಿಶ್ವರಾಜ್‌ ಶುಗರ್ಸ್‌ ಇಂಡಸ್ಟ್ರೀಸ್‌ ಲಿ. ಬೆಲ್ಲದ ಬಾಗೇವಾಡಿ, 39.00 
ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ಮುದ್ದೇಬಿಹಾಳ್‌ ತಾ॥, ವಿಜಯಪುರ. ಜಿಲ್ವೆ 


1. 


16 | ಸೌಭಾಗ್ಯಲಕ್ಸ್ಮಿ ಶುಗರ್ಸ್‌, ಹಿರೇನಂದಿ, ಗೋಕಾಕ್‌ ತಾಲ್ಲೂಕು, 18.00 
ಬೆಳಗಾವಿ ಜಿಲ್ಲೆ 

ಗ ಗಡತಗಾ ಶುಗದ್ಸ ಪ್ರೈಲಿ. ಹುಡಲಿ ಗ್ರಾಮ, ಬೆಳಗಾವಿ 14.00 
ತಾಲ್ಲೂಕು & ಜಿಲ್ಲೆ. 
ಬಾಗಲಕೋಟೆ ಜಲ್ಲೆ | 

18 ಬೀಳಗಿ ಶುಗರ್‌ ಲಿ. `ಬಡಗಂಡಿ, ಬೀಳಗಿ ತಾಲ್ಲೂಕು, 30.00 
ಬಾಗಲಕೋಟೆ ಜಿಲ್ಲೆ 

7 Tಣವ್‌ ುಗದ್‌ ಪೆ, ಕುಂದರಗಿ, ಬೀಳಗಿ ತಾಲ್ಲೂಕು, 22.50 
ಬಾಗಲಕೋಟೆ ಜಿಲ್ಲೆ 

351 ಗೋದಾವರಿ ಶುಗರ್ಸ್‌ ಲಿ. ಸಮೇರವಾಡಿ, ಮುಧೋಳ್‌ 45.56 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

77 ಗನಾಡಿಯನ್‌ ಸನ್‌ ಪವರ್‌ ಈ; ಉತ್ತೂರ್‌, ಮುಧೋಳ್‌ 78.00 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

7 ಇಹಸಾಡ ನರ್ಸ್‌ ಪೂ ಹಿರೇಪಡಸಲಗಿ, 'ಜಮಬಂಡಿ 34ರ 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

23 1ನರಾಣಿ ಶುಗರ್ಸ್‌ ಲಿ, ಮುಧೋಳ್‌, ಬಾಗಲಕೋಟೆ ಜನ್ನ 62.00 

24 ಪ್ರಭುಲಿಂಗೇಶ್ವರ ಶುಗರ್ಸ್‌ ಲಿ, ಸಿದ್ಧಾಪುರ, ಜಮಖಂಡಿ . 41.50 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

75 ಕೃತರ  ಸಸಕಾನಿ, `` ರನ್ನಾನಗರ, ಮುಧೋಳ ತಾಲ್ಲೂಕು, 1100 
ಬಾಗಲಕೋಟೆ ಜಿಲ್ಲೆ ' 

ವಹ ಪ್ಯಾಕ ಇಂಡಿಯಾ) ಈ. ನಾಗರಾಳ, ನಾಯಿನೇಗಿಲಿ, 75.50 
ಬಾಗಲಕೋಟೆ ತಾಲ್ಲೂಕು ಮತ್ತು ಜಿಲ್ಲೆ ' 

75 ಸಾಯಿ ಪ್ರಿಯಾ 'ಶುಗರ್ಸ್‌ ಲಿ. ನಷ್ಯರನ-ಪ್ಯಗೂರು, 5000 
ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ : 
ವಿಜಯೆಪುರ ಜಲ್ಲೆ A 

1 ನಾಡಷಾನ್‌ ಶುಗರ್‌ ಮ್ಯಾನುಫ್ಯಾಕ್ಟರಿಂಗ್‌ ಕಂಪನಿ ಲಿ. 19.50 
ಹಾವಿನಾಳ, ಇಂಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 

ಕ 'ಇವಾನಾಡ ಶುಗರ್ಸ್‌ ಲ. (ಘಟಕ-2) ನಾದ್‌ ಕೆಡಿ, ಇಂಡಿ | 27.50 
ತಾಲ್ಲೂಕು, ವಿಜಯಪುರ ಜಿಲ್ಲೆ 

3 ಗಸಾನ್‌ ಸಹಾರ ಸರೆ ಕಾರ್ಜಾನೆ ನಿ, ಕೃಷ್ಣಾನಗರ, 18.14 
ವಿಜಯಪುರ ತಾಲ್ಲೂಕು ಮತ್ತು ಜಿಲ್ಲೆ 

ವವರ ಪಗ ನು ಪೈ ರ, ಅಂಮೇಲು' ಗ್ರಾಮ, | 28.50 
ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 

37 'ಮನಾಕ ಶುಗರ್ಸ್‌ ಅ. ಮಲಘಫಾನ್‌, ಸಿಂಧಗಿ ತಾಲ್ಲೂಕು, 15.00 
ವಿಜಯಪುರ ಜಿಲ್ಲೆ 

33 ಶ್ರೀ ಬಸೆವೇಶ್ಯರ ಶುಗರ್ಸ್‌ ಲಿ ಕಾರಜೋಳ್‌, 26.00 
ಬಸವನಬಾಗೇವಾಡಿ ತಾಲ್ಲೂಕು, ವಿಜಯಪುರ: ಜಿಲ್ಲೆ 

31ಕಾ ಬಾವಾಜಿ ಪರ್ಕ ೩ ಕಮಲ್‌ ಪ್ರೈ. ಅ. ಯರಗಲ್‌, 1800 


ಉತ್ತರ ಕನ್ನಡ ಜಲ್ಲೆ 


35 


ಇ.ಐ.ಡಿ ಪ್ಯಾರಿ (ಇಂಡಿಯಾ) ಲಿ, ಹುಲ್ಲಟ್ಟಿ ಹಳಿಂಯಾಳ 


ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ: 


31.37 


ಗದಗ ಹಲ್ಲೆ 


36 


ನಜಂಪನಗರ ಶುಗರ್ಸ್‌ ಲೆ. (ಮೈಢನಿಕ ಸಹಕಾರಿ ಸಕ್ಕರೆ 
ಕಾರ್ಬಾನೆಯ ಗುತ್ತಿಗೆದಾರರು) ಗಂಗಾಪುರ, ಮುಂಡರಗಿ 
ತಾಲ್ಲೂಕು, ಗದಗ ಜಿಲ್ಲೆ 


ಹಾಮೇರಿ ಜಲ್ಲೆ 


37 


ಜಿಎಂ ಶುಗರ್ಸ್‌ ಲಿ, (ಕರ್ನಾಟಿಕ ಹಹಕಾರಿ ಸಕ್ಕರೆ 
ಕಾರ್ಜಾನೆಂತು ಗುತ್ತಿಗೆದಾರರು) ಸೆಂಗೂರು, ಹಾವೇರಿ 
ತಾಲ್ಲೂಕು ಮತ್ತು ಜಿಲ್ಲೆ 


18.00 


-ಜೀದರ್‌ ಜಲ್ಲೆ 


38 


ಭಾಲ್ಕೇಶ್ವರ ಶುಗರ್ಸ್‌ ಲಿ. ಭಾಜೋಳಗ, ಭಾಲ್ಕಿ ತಾಲ್ಲೂಕು, 
ಬೀದರ್‌ ಜಿಲ್ಲೆ 


14.00 


35 


ಮಹಾತ್ಮಗಾಂಧಿ ಸಹಕಾರಿ ಸಕ್ಕರೆ ಕಾರಾನೆ ನಿ, 
ಹಿಚೆಕ್‌ಮದ್‌, ಭಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 


12.00 


40 


ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ, ಇಮಾಂಮರ, 


ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ 


8.00 


41 


ಬೀದರ್‌ ಕಿಸಾನ್‌ ಶಕ್ಕರ್‌ ಕಾರ್ನಾನಾ ಲಿ, ಮೊಗ್ಡಾಲ್‌ ಗ್ರಾಮ, 
ನ್ಯಾಷನಲ್‌ ಹೈವೇ ನಂ.9, ಬೀದರ್‌ ತಾಲ್ಲೂಕು ಮತ್ತು 
ಜಿಲ್ಲೆ 


15.00 


ಕಲಖುರಗಿ ಇಲ್ಲೆ 


42 


ಎನ್‌ಎಸ್‌ಎಲ್‌ ಶುಗರ್ಸ್‌, ಭೂಸನೂರು, ಆಳಂದ ತಾಲ್ಲೂಕು, 
ಕಲಬುರಗಿ ಜಿಲ್ಲೆ 
(ಸಹಕಾರಿ ಸಕ್ಕರೆ ಕಾರ್ಬಾಸೆಯ ಗುತ್ತಿಗೆದಾರರು) 


34.00 


43 


ರೇಣುಕಾ ಶುಗರ್ಸ್‌, ಹವಳಗಾ, ಅಫ್ವಲ್‌ಪುರ ತಾಲ್ಲೂಕು, 
ಕಲಬುರಗಿ ಜಿಲ್ಲೆ. 


29.70 


44 


ಉಗಾರ್‌ ಶುಗರ್‌ ಲಿ, ನಾಗರಹಳ್ಳಿ, ಮಲ್ಲಿ ಘಟಿಕ ಜೇವರ್ಗಿ 
ತಾಲ್ಲೂಕು, ಕಲಬುರಗಿ ಜಿಲ್ಲೆ - 


15.50 


ಮಾದನ ಇನ್ಪೆ 


45 


ಕೋರ್‌ ದೀನ್‌ ಶುಗರ್ಸ್‌ ಲಿ, ತುಮಕೂರು ಗ್ರಾಮ, 
ಶಹಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ 


24.00 


ದಾವಣಗೆರೆ ಜಲ್ಲೆ 


46 


ದಾವಣಗೆರೆ ಶುಗರ್ಸ್‌ ಲಿ. ಕುಕ್ಕವಾಡ, ದಾವಣಗೆರೆ ತಾಲ್ಲೂಕು 
ಮತ್ತು ಜಿಲ್ಲೆ 


24.45 


47 


ಶ್ಯಾಮನೂರು ಶುಗರ್ಸ್‌ ಲಿ, ದುಗ್ಗಾವತಿ, ಹರಪನಹಳ್ಳಿ 
ತಾಲ್ಲೂಕು, ದಾವಣಗೆರೆ ಜಿಲ್ಲೆ 


22.00 


ಬಳಾರಿ ಜಲ್ಪೆ 
ಲ 


48 


ಮೈಲಾರ್‌ ಶುಗರ್ಸ್‌ ಲಿ, ಬೀರಬ್ಬಿ, ಹೂವಿನಹಡಗಲಿ 
ತಾಲ್ಲೂಕು, ಬಳ್ಳಾರಿ ಜಿಲ್ಲೆ 


18.00 


ಹನ ಜಲ್ಲೆ 


45 | ಚಾಮುಂಡೇಶ್ವರಿ ಶುಗರ್‌: ಲಿ, ಭಾರತಿ ನಗರ, ಮದ್ದೂರು 26.00 
ತಾಲ್ಲೂಕು, ಮಂಡ್ಯ ಜಿಲ್ಲೆ 

47 ಾರಮಂಡವ್‌ ಈರ್‌ (ಐಸಿಎಲ್‌ ಶುಗರ್ಸ್‌) ಫು 3500 
ಮಾಕವಳಿ, ಕೆ.ಆರ್‌.ಪೇಟೆ .ಈಾಲ್ಲೂಕು, ಮಂಡ್ಯ ಜಿಲ್ಲೆ 

7 ಗಎನ್‌ವಸ್‌ಎಲ್‌' (ಎಸ್‌ಸಿಎಂ) ಶುಗರ್ಸ ಲಿ, ಕೊಪ್ಪ, 26.00 
ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಮೈಸೂರು ಜಲ್ಲೆ ' . 

52 ನ್ಸಾರಿ, ಅಮ್ಮನ್‌ ಶುಗರ್ಸ್‌ ಲಿ, ಅಭಗಂಚೆ, ನಂಜನಗೂಡು 36.00 
ತಾಲ್ಲೂಕು, ಮೈಸೂರು ಜಿಲ್ಲೆ 
ಹಾಮರಾಜನಗರ ಜಲ್ಲೆ 

53 ನ್ಸಾರಿ ಅಮ್ಮನ್‌ ಶುಗರ್ಸ್‌ ಲೆ, ಕುಂತೂರು, ಕೊಳ್ಳೇಗಾಲ 20.00 
ತಾಲ್ಲೂಕು,” ಚಾಮರಾಜನಗರ ಜಿಲ್ಲೆ 

ಒಟ್ಟು 1516.22 


ಆಯುಕ್ತೌರು ಶಹ ಹಾಗೂ 


ಸಕ್ಕರೆ ನಿರ್ದೇಶಕರು 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮ ನಿರ್ದೇಶನ 


ಹೊಂದಿದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 103ಕ್ಕೆ ಅನುಬಂಧ-3 


ಕ್ರ, ಸಕ್ಕರೆ ಒಟ್ಟು ಪ್ರಚಲಿತ | 457 ಯ ಕೇಂದ್ರದ ರಾಜ್ಯದ 

ಸಂ. | ಕಾರ್ಲಾನೆಗಳ ಆದಾಯ | ಇರುವ :!. ಮೊತ್ತ |(65Tಪಾಲು! eT 

ಉತ್ಪ ನ್ನ ಗಳು ರೂ.ಗಳಲ್ಲಿ) | 691 | (ರೂ.ಗಳಲ್ಲಿ) | (ರೂ.ಗಳಲ್ಲಿ) ; ಪಾಲು 
ಪ್ರಮಾಣ (ರೂ.ಗಳಲ್ಲಿ) 

(x) 

ಸಕ್ಕರೆ 3100 5% 155.00 77.50 77.50 

ಕಾಕಂಬಿ 337.50 28. 94.50 47.25 47.25 

ಬಗಾಸ್‌(ಸಿಪ್ಲೆ) 150.00 5 7.50 3.75 3.75 

ಪ್ರೆಸ್‌ಮಡ್‌ 16.00 5 0.80 0.40 0.40 

". ಒಟ್ಟು 257.80 128.90 128.90 


ಮ ಹಾಗೂ 


ಸಕ್ಕರೆ ನಿರ್ದೇಶಕರು 


